ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 
ಪೊಲೀಸ್‌ ಅಧಿಕಾರಿಗಳು ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣದಲ್ಲಿ ದಂಡ ವಿಧಿಸುವ ಬಗ್ಗೆ 
ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
391 (209) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2008-2009ನೇ ಸಾಲಿನಿಂದ 2018-19ವರೆಗೆ ವರ್ಷವಾರು (ಪ್ರತ್ಯೇಕವಾಗಿ) ಬೆಂಗಳೂರು ನಗರದಲ್ಲಿ ಪೊಲೀಸ್‌ 
ಅಧಿಕಾರಿಗಳು ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಸ್ಥಳ ದಂಡ ವಿಧಿಸಿದ ಒಟ್ಟು ಪ್ರಕರಣಗಳ ಸಂಖ್ಯೆ ಎಷ್ಟು ; ಹಾಗೂ 


ಸಂಗ್ರಹವಾದ ಒಟ್ಟು ದಂಡವೆಷ್ಟು ; 
(ಆ) ಪ್ರತಿದಿವಸದ ಸ್ಥಳ ದಂಡ ಸಂಗ್ರಹವಾದ ಒಟ್ಟು ದಂಡ ಹಣವೆಷ್ಟು ; (ವರ್ಷವಾರು ಮಾಹಿತಿ ನೀಡುವುದು) 


(ಇ) ಸಂಗ್ರಹವಾದ ಹಣವನ್ನು ನಿಗದಿತ ಸಮಯದಲ್ಲಿ ಸರ್ಕಾರಕ್ಕೆ ಜಮಾ ಮಾಡದೆ ಎಷ್ಟು ದಿನ ತಿಂಗಳು ವರ್ಷ ವಿಳಂಬವಾಗಿ 
ಸರ್ಕಾರದ ಖಜಾನೆಗೆ ಜಮಾ ಮಾಡಲಾಗಿದೆ ; (ಠಾಣಾವಾರು ಚಲನ್‌ಗಳ ನಂಬರ್‌ ದಿನಾಂಕದ ವಿವರಗಳನ್ನು ನೀಡುವುದು) 


(ಈ) ಸ್ಥಳ ದಂಡದ ಹಣವನ್ನು ನಿಗದಿತ ಸಮಯಕ್ಕೆ ಪೂರ್ಣ ಹಣವನ್ನು ಜಮಾ ಮಾಡದೆ ಇರಲು ಕಾರಣವೇನು ; ವಿಳಂಬವಾಗಲು 
ಕಾರಣವೇನು ; ಇದರ ಬಗ್ಗೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆಗೊಳ್ಳಲಾಗಿದೆಯೇ ; 


(ಉ) ಈ ಬಗ್ಗೆ ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಬೆಳಕಿಗೆ ಬಂದ ಒಟ್ಟು ಪ್ರಕರಣಗಳೆಷ್ಟು ? (ವರ್ಷವಾರು ಠಾಣಾವಾರು 
ಪ್ರಕರಣದ ವಿವರಗಳನ್ನು ನೀಡುವುದು) 


